ಸಮಾಜಕ್ಕೆ ಮರಳಿ ನೀಡುವ ಕಮ 


ಸಮೀರಾ ವಾಸಾ 


ನಮ್ಮ ಗುಂಪಿನಲ್ಪ ಪೌರತ್ವ ಶಿಕ್ಷಣದ ಬಣ್ಗೆ ಲೇಖನವೊಂದನ್ನು 
ಬರೆಯುವುದಕ್ಕೆ ಸಂಬಂಧಿಸಿದ ಸುದ್ದಿ ಪ್ರಸ್ತಾಪವಾದಾಗ ನನಗೆ ಅಚ್ಚರಿ 
ಎನಿಸಿತು ಮತ್ತು ತಕ್ಷಣ ಮಾರ್ಗದರ್ಶಕರೊಬ್ಬರು ದಿ ಬ್ಯಾಸ್ಟಿನ್‌ (The 


Bastion)ನಲ್ಲ ಪ್ರಕಟವಾದ ಲೇಖನಪವೊಂದರ ಮೂಲಕ ನನ್ನಲ್ಲ 
ಅರಿವನ್ನು ಹೆಚ್ಚಿಸಿದರು. ಈ ಲೇಖನವು ಶಾಲೆಗಕ್ಲನ ಪೌರ ಶಿಕ್ಷಣ 
ಹಾಗು ನಮ್ಮ ದೇಶದಲ್ಲರುವ ವಾಸ್ತವಕ್ಕೆ ಪ್ರತಿಯಾಗಿ ಪಠ್ಯ- 
ಕ್ರಮದಲ್ಲರುವ ವ್ಯತ್ಯಾಸಗಳ ಮೇಲೆ ಬೆಳಕು ಚೆಲ್ಲದೆ. ಈ ಲೇಖನವು 
ನಿಶ್ಲಿತವಾಗಿ ಪೌರತ್ವ ಶಿಕ್ಷಣದ ಬಗ್ಗೆ ಒಂದಷ್ಟು ಹೊಳಹುಗಳನ್ನು 
ನೀಡಿದೆ. ಆದರೆ ಒಟ್ಟಾರೆಯಾಗಿ ಇದು ನಮ್ಮ ಬದುಕಿನಲ್ಪ ಹೇಗೆ 
ಹಾಸುಹೊಕ್ಕಾಗಿದೆ ಎಂಬುದಕ್ಕೆ ಸಂಬಂಧಿಸಿದಂತೆ ನನ್ನು 
ತಿಠುವಳಕೆಯಲ್ಲ ಸಾಕಷ್ಟು ಅಂತರವಿರುವುದು ಕಂಡುಬಂದಿತು. 


ಇದು ಪೌರ ಶಿಕ್ಷಣದ ಬಗೆಗಿನ ನನ್ನು ಜ್ಞಾನವನ್ನು ಇನ್ನಷ್ಟು ವಿಸ್ತರಿಸಲು 
ದಾರಿ ಮಾಡಿಕೊಟ್ಟತಾದರೂ ಅದಾದ ಮರುದಿನವೇ ನನಗೆ 7ನೇ 
ತರಗತಿಯ ಮಕ್ಕಳ ಜೊತೆ ಕುಳತು ಪಾಠ ಕೇಕುವ ಅವಕಾಶ 
ಲಭ್ಯವಾಯುತು. ಆ ತರಗತಿಯಲ್ಲ ಬ್ರಟಷ್‌ ಆಡಳತಕ್ಷೆ ಸೆಡ್ಡು 
ಹೊಡೆದ ಭಾರತದ ಕ್ರಾಂತಿಕಾರಿ ವೀರ, ಕರ್ನಾಟಕದವರೇ ಆದ 
ಮೈಲಾರ ಮಹಾದೇವನ ಬಗ್ದೆ ಶಿಕ್ಷಕಿ ಪಾಠ ಹೇಳುತ್ತಿದ್ದರು. ಅಂದು 
ಪುರಾಣಕ್ಕೆ ಸಂಬಂಧಿಸಿದ ಪಾಠ ಮಾಡಿದ ಶಿಕ್ಷಕಿಯನ್ನು ವಾನು 
ಈಶೇಗಾಗಲೇೇ ಅನೇಕ ಬಾರಿ ಭೇಟ ಮಾಡುವ ಅವಕಾಶ 
ಲಭ್ಯವಾಗಿತ್ತು. ಅವರ ಬಜ ಕಥೆಗಳು ಹಾಗು ಸಾದೃಶ್ಯಗಳ ದೊಡ್ಡ 
ಭಂಡಾರವೇ ಇತ್ತು. ಆ ಕಥೆಯ ನಾಯಕನಾದವನು ಅಬ್ರಟಷರು 
ತಯಾರಿಸಿದ ಟೊಪ್ಲಿಯನ್ನು ಹೇಗೆ ವಿದೇಶಿ ಎ೦ದು ಭಾವಿಸಿದ ಮತ್ತು 
ಅದನ್ನು ತಕ್ಷಣ ಕಿತ್ತೆಸೆದ ಎಂಬುದನ್ನು ಶಿಕ್ಷಕಿ ವಿವರಿಸಲು 
ಆರಂಭಿಸಿದ್ದರು. ಆ ಬಳಕ ಆಕೆ ವಿದೇಶಿ ಮತ್ತು ಸ್ವದೇಶಿಯ ಬಗ್ಗೆ 
ವಿವರಣಿ ನೀಡುತ್ತ ಹೋದರು. ಈ ಹಂತದಲ್ಲ ಆಕೆ ಮಕ್ಕಳ ಬಳ ಆ 
ವಿಷಯವನ್ನು ಮಂಡಿಸಿದ ರೀತಿ ಸುಂದರವಾಗಿತ್ತು; ಒಂದು 
ಗಿಡವನ್ನು ನೆಟ್ಟು. ಅದಕ್ಕೆ ನೀರೆರೆದು ಪೋಷಿಸಿ. ಕಾಕಜ ಮಾಡಿ 
ಅಂತಿಮವಾಗಿ ಅದು ಸುಂದರವಾದ ಹೂವು ಜಡುವುದನ್ನು 
ಕಲ್ತಸಿಕೊಳ್ಳಿ ಎಂದು ಆಕೆ ಹೇಳದರು. 


ಇಂತಹ ಒಂದು ಉದಾಹರಣಿಯ ಮೂಲಕ ಸ್ವದೇಶಿ ಎಂಬುದರಲ್ಲಿ 
ತಮ್ಮದು, ತಮಗೆ ಸೇರಿದ್ದು ಎಂಐ ಭಾವನೆ ಹೇಗೆ ತಳುಕು 
ಹಾಕಿಕೊಂಡಿರುತ್ತದೆ ಎಂಬುದನ್ನು ಆಕೆ ವಿವರಿಸಲು ಬಯಸಿದ್ದರು. 
ತಾವೇ ಪೋಷಿಸಿ ಬೆಳೆಸಿದ ಗಿಡದಿಂದ ಹೂವನ್ನು ಪಡೆಯುವುದಕ್ಕೂ. 
ಮಾರುಕಟ್ಟೆಯಿಂದ ತರುವ ಹೂವಿನ ಬಗ್ಗೆ ಇರುವ ಭಾವನೆಗೂ ಎಷ್ಟು 
ವ್ಯತ್ಯಾಸವಿದೆ ಎಂಬುದನ್ನು ವಿವರಿಸುವಂತೆ ಶಿಕ್ಷಕಿ ಮಕ್ಕಳನ್ನು 
ಕೇಳದ್ದರು. 


ಅದಾದ ಬಳಕ ಶಿಕ್ಷಕಿ ಜವಾಬ್ದಾರಿಯ ಬಗ್ಗೆ ವ್ಯಾಖ್ಯಾನವನ್ನು ನೀಡಲು 
ಪ್ರತಿಯೊಬ್ಬರಿಗೂ ಅನ್ವಯವಾಗುವಂತಹ ಇನ್ನೊಂದು ಕಥೆಯನ್ನು 
ಹೇಳಅದರು. ಭಾರತದ ಸರ್ಕಾರಿ ಶಾಲೆಯಲ್ಲ ಕಲತ ವ್ಯಕ್ತಿಯೊಬ್ಬ 
ಅಂತಿಮವಾಗಿ ಉತ್ತಮವಾದ ಜೀವನವನ್ನು ಸಾಗಿಸಲು ವಿದೇಶಕ್ಕೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಇ 
5 
[C 


ವಲಸೆ ಹೋದ ಕಥೆ ಅದಾಗಿತ್ತು. ಆ ನಂತರ ಅವರು, ಈ ದೇಶದ 
ಸಂಪನ್ಮೂಲಗಳನ್ನು ಸಂಪೂರ್ಣವಾಗಿ ಬಳಸಿಕೊಂಡು, ಆದರೆ 
ದೇಶಕ್ಕೆ ಮರಳ ಏನನ್ನೂ ಕೊಡದವರು ಯಾರಾದರೂ ನಿಮಗೆ 
ತಿಆದಿದ್ದಾರೆಯೇ ಎಂದು ಮಕ್ಕಳನ್ನು ಕೇಆದರು. ಶಿಕ್ಷಕಿ ಮಕ್ಕಳಗೆ 
ಯೋಚನೆ ಮಾಡಲು ಆಹಾರವನ್ನು ಕೊಟ್ಟದ್ದರು ಮತ್ತು ನನ್ನ ಮೇಲೆ 
ಸಮಾಜದ ಯಣ ಎಷ್ಟಿದೆ ಎಂದು ನಾನೂ ಕೂಡ ಯೋಚನೆ 
ಮಾಡುವಂತಾಲುತು. ಒಂದು ಮಗುವಾಗಿ, ಕುಟುಂಬದ 
ಸದಸ್ಯರಾಗಿ ಮತ್ತು ವಿದ್ಯಾರ್ಥಿಯಾಗಿ ಪಾಲಕರ ಬಗ್ಗೆ ತಮ್ಮ 
ಜವಾಬ್ದಾರಿ ಏನು ಎಂಬುದನ್ನು ಯೋಚನೆ ಮಾಡುವಂತೆ 
ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನೂ ಕೇಳುವ ಮೂಲಕ ಅವರು ತಮ್ಮ 
ತರಗತಿಯನ್ನು ಅಂದು ಮುಕ್ತಾಯಗೊಳಸಿದ್ದರು. 


ಆದರೆ ತರಗತಿಯೇನೂ ಅಲ್ಲಗೇ ಮುಗಿದಿರಲಲ್ಲ. ಶಿಕ್ಷಕರು 
ಶೌಚಾಲಯಕ್ಕೆ ಹೋಗಲು, ಅವರ ತಟ್ಟೆಗಳನ್ನು ಸ್ವಚ್ಛದೊಳಸಲು, 
ಅವರ ಬುತ್ತಿಯನ್ನು ತೆರೆಯಲು ಮಕ್ಕಳು ತಾವಾಗಿಯೇ ಮುಂದೆ 
ಬಂದು ಸಹಾಯ ಮಾಡಿದರು. ಶಿಕ್ಷಕರು ಮುಂದಿನ ತರಗತಿಗೆ 
ಹೋಗುವ ತನಕ ಅವರಿಗೆ ಬೇಕಾದ ಸಹಾಯವನ್ನು ಮಕ್ಕಳು 
ಮಾಡಿದ್ದು ವಿಶೇಷವಾಗಿತ್ತು. ಇದಕ್ಕೆ ಕಾರಣವನ್ನು ಮಾಮ 
ಹೇಕಲೇಖೇಕಾಗಿದೆ- ಆ ಶಿಕ್ಷಕಿಗೆ ಅಂಗವಿಕಲತೆ ಇದ್ದು ಅವರಿಗೆ 
ಓಡಾಡಲು ಸಹಾಯದ ಅಗತ್ಯವಿತ್ತು. ಇನ್ನೊಂದು ಅಚ್ಚರಿಯ 
ಸಂಗತಿ ಏನೆಂದರೆ ಅವರ ತರಗತಿಯಲ್ಲ ಸಹಾಯ ಮಾಡುವಂತೆ 
ಯಾರೂ ಮಕ್ಕಳಗೆ ವಿಶೇಷವಾಗಿ ಹೇಳಬೇಕಾದ ಅಗತ್ಯವಿರಲಲ್ಲ. 
ಎಲ್ಲರೂ ಅವರಾಗಿಯೇ ಎದ್ದು ಬಂದು ಅತ್ಯ೦ತ ವ್ಯವಸ್ಥಿತವಾದ 
ರೀತಿಯಲ್ಲ ಶಿಕ್ಷಕಿಗೆ ಸಹಾಯ ಮಾಡುತ್ತಿದ್ದರು. 


ಈ ಶಿಕ್ಷಕಿಯು ಅನೇಕ ಗೌರವಗಳಗೆ ಪಾತ್ರರಾಗಿದ್ದರು. ಇಲ್ಲ ಪ್ರಸ್ತಾಪ 
ಮಾಡಲೇಬೇಕಾದ ಅವರ ಇನ್ನೊಂದು ವಿಶೇಷ ಗುಣ ಏನೆಂದರೆ 
ಆಕೆ ಪಾಠ ಮಾಡುವುದನ್ನೆಲ್ಲ ಪ್ರಯೋಗದ ರೂಪದಲ್ಲ ಜಾರಿಗೆ 
ತರುತ್ತಿದ್ದರು. ಅವರು ಮಾಡುವ ಇಂತಹ ಕೆಲಸಗಳು ಇತರರಿಗೆ 
ಸ್ಫೂತ್ತಿಯಾಗುತ್ತಿತ್ತು ಮತ್ತು ಇನ್ನಷ್ಟು ಉತ್ತಮ ಜೀವನವನ್ನು 
ನಡೆಸಲು ಪ್ರೇರಣಿ ನೀಡುತ್ತಿತ್ತು. ಶಿಕ್ಷಕಿಯಾಗಿ ನಿವೃತ್ತಿಯಾಗಲು 
ಇನ್ನೇನು ಏಳು ತಿಂಗಳು ಮಾತ್ರ ಬಾಕಿಯುದ್ದ ಅವರು, ನಿವೃತ್ತಿಯ 
ಬಳಕ ತಮ್ಮ ಸಮಯವನ್ನು ತನ್ನು ಊರಿಗೆ ತೆರಆ ತಾನು 
ಚಿಕ್ಕವಳದ್ದಾಗ ಕಲತ ಶಾಲೆಯಲ್ಲ ಹ್ರಯಂಸೇವಕಿಯಾಗಿ ಕೆಲಸ 
ಮಾಡುವ ಯೋಜನೆಯನ್ನು ಹೊಂದಿದ್ದರು. ಈಗಾಗಲೇ ನೂರು 
ವರ್ಷಗಳನ್ನು ಪೂರೈಸಿರುವ ಅವರ ತವರಿನ ಆ 
ಶಾಲೆಯಿಂದಾಗಿಯೇ ಇಂದು ತಾನು ಹೀಗಿರುವುದಕ್ಕೆ ಕಾರಣ. ಮತ್ತೆ 
ಅಲ್ಲ ಹೋಗಿ ಸೇವೆ ಸಲ್ಪ್ಲಸುವುದು ತನ್ನು ಜವಾಬ್ದಾರಿ. ತನಗೆ ಕಲಸಿದ 
ಶಿಕ್ಷಕರಿಗೆ, ತವರೂರಿಗೆ ಮತ್ತು ತನ್ನ ಸಮುದಾಯಕ್ಕೆ ಖಣ 
ಸಂದಾಯ ಮಾಡುವುದು ಕರ್ತವ್ಯ ಎಂದು ಅವರು ವಿವರಿಸಿದ್ದು 
ವಿಶೇಷವಾಗಿತ್ತು. 


ವಾವು ಕೇವಲ ಮನುಷ್ಯರಾಗಿರುವುದು ಮಾತ್ರವಲ್ಲದೆ ಅದಕ್ಕಿಂತ 
ಹೆಚ್ಚಿನದನ್ನು ಸಮಾಜಕ್ಕಾಗಿ ಮಾಡಬೇಕು ಎನ್ನುವುದಕ್ಕೆ ಈ 


ಶಿಕ್ಷಕಿಯೇ ನನಗೆ ಸದಾ ಪ್ರೇರಣೆ ಮತ್ತು ಸ್ತೂರ್ತಿಯಾಗಿದ್ದಾರೆ. ಆಕೆ 
ತಮ್ಮ ಭಾಷೆ, ಗಣಿತ ವಿಷಯ ಮತ್ತು ಸಾಮಾನ್ಯ ಚರ್ಚೆಯ 
ಮೂಲಕ ವಿದ್ಯಾರ್ಥಿಗಳಲ್ಲ ಉತ್ತಮ ಮೌಲ್ಯಗಳನ್ನು ತುಂಬುವ 
ಸಾಮರ್ಥ್ಯವನ್ನು ಹೊಂದಿದವರು ಎನ್ನುವುದರಲ್ಲ ಯಾವುದೇ 
ಅನುಮಾನವಿರಲಲ್ಲ. ಮಕ್ಷಳಲ್ಲ ಇಂತಹ ಮೌಲ್ಯಗಳನ್ನು 
ತುಂಬುವುದರಿಂದ ಅವರ ನಡವಳಕೆಯಲ್ಲ ಬದಲಾವಣಿಗಳು 
ಕಾಣಿಸಿಕೊಳ್ಳುತ್ತವೆ ಮತ್ತು ಅದು ಮಕ್ಕಳ ಕಲಕೆಯಲ್ಲ ಧನಾತ್ಕಕ 
ನಿಟ್ಟನಲ್ಲ ಪ್ರಭಾವವನ್ನು ಜರುತ್ತವೆ ಎಂಬುದನ್ನು ನಾನು 
ಕಂಡುಕೊಂಡಿದ್ದೇನೆ. ಇದಕ್ಕೆ ಆ ಶಿಕ್ಷಕಿಯ ತರಗತಿಯಲ್ಲದ್ದ 
ವಿದ್ಯಾರ್ಥಿಗಳೇ ಸಾಕ್ಷಿಯಾಗಿದ್ದರು. ಆ ಮಕ್ಷಳು ಖುಷಿಯುಷಿಯಿ೦ದ 
ಕಆಅಯುತ್ತಿದ್ದರು. ಸದಾ ಸಹಾನುಭೂತಿಯನ್ನು ಹೊಂದಿದ್ದರು. 


ಸಮೀರಾ ವಾಸಾ ಅವರು ಬೆಂಗಳೂರಿನ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ 
ವ್ಯಕ್ತಿಯಾಗಿದ್ದಾರೆ. ಸೃಜನಾತ್ಯಕ ಕಲೆಗಳನ್ನು ಇ 


ದೃಢನಿಶ್ಚಯವನ್ನು ಹೊಂದಿದ್ದರು. ಸಮಸ್ಯೆಗಳನ್ನು ಪರಿಹರಿಸುವ 
ಮನೋಭಾವದವರಾಗಿದ್ದರು ಮತ್ತು ಒಟ್ಟಿಗೆ ಸೇರಿ ಕೆಲಸ ಮಾಡುವ 
ಮನೋಭಾವವನ್ನು ಹೊಂದಿದ್ದರು. ಆಕೆ ಪಾಠ ಮಾಡಿದ್ದನ್ನು 
ಪ್ರಯೋಗದ ಮೂಲಕ ಜಾರಿಗೆ ತರುತ್ತಿದ್ದರು ಎಂಬುದಕ್ಕೆ ಆ ಮಕ್ಕಳೇ 
ಮಾದರಿಗಳಾಗಿದ್ದರು. ಜವಾಬ್ದಾರಿ. ಪ್ರಾಮಾಣಿಕತೆ, ಸಮಾಜಕ್ಕೆ 
ಮರಳ ನೀಡುವುದು ಮುಂತಾದ ಬೋಧನೆಗಷ್ಟೇ ಸೀಮಿತವಾದ 
ಪದಗಳು ಭಾವನೆಗಳನ್ನು ಪ್ರಚೋದಿಸಲು ಕಆಸಿದಾಗ, ಮಕ್ಕಳಗೆ 
ಇವುಗಳನ್ನು ಸಮರ್ಪಕವಾಗಿ ಮಾಡಿದಾಗ ಮತ್ತು ಎಲ್ಲಕ್ಕಿಂತ 
ಮುಖ್ಯವಾಗಿ ಮಾತಿನಲ್ಲ ಹೇಳದ್ದನ್ನು ಪ್ರತಿ ದಿನವೂ ಅತ್ಯಂತ 
ತಾಳ್ಕೆಬುಂದ ಮತ್ತು ಸಂತೋಷದಿಂದ ಕಾರ್ಯರೂಪಕ್ಕೆ ತಂದಾಗ 
ಹೆಚ್ಚು ಪರಿಣಾಮಕಾರಿಯಾಗುತ್ತವೆ. 


ಜಲಾ ಸಂಸೆಯಲಟ ಸಂಪನ್ಮೂಲ 
[ae [se [ 


ಷ್ಷಪಡುವ ಅವರಿಗೆ ಮಕ್ಕಳೊಂದಿಗೆ ಕೆಲಸ ಮಾಡುವುದೆಂದರೆ ಅಚ್ಚುಮೆಚ್ಚು. 
ಹಾಗಾಗಿ ಅವರು ಮಕ್ಷಳೊಂದಿಗೆ ಕೆಲಸ ಮಾಡಲು ಮತ್ತು ಅವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ನಿಟ್ಟನಲ್ಪ ಸೃಜನಾತ್ಕಕ 
ದಾರಿಗಳನ್ನು ಕಂಡುಕೊಳ್ಳುವ ಪ್ರಯತ್ನದಲ್ಲ ತೊಡಗಿದ್ದಾರೆ. ಸಮೀರಾ ಅವರನ್ನು ಈ ಮಿಂಚಂಚೆ ಮೂಲಕ 


ಸಂಪರ್ಕಿಸಬಹುದಾಗಿದೆ: sameera.vasa @azimpremjifoundation.org 


ಅನುವಾದ: ಮಂಜುನಾಥ್‌ ಚಾಂದ್‌ | ಪರಿಶೀಲನೆ: ಲತಾ ಕೆ.ಸಿ. 


ಯಾರೋ ಒಲ್ಲರು ಮಾತನಾಡುತ್ತಿದ್ದಾಗ ಶಿಕ್ಷಕರು ಸೇರಿದಂತೆ ಪ್ರತಿಯೊಬ್ಬರು ಕೂಡ ತಮ್ಮ 
ಮಾತಿಗೆ ಅವಕಾಶ ಸಿಗುವ ತನಕ ಕಾಯಬೇಕು, ಕೈ ಎತ್ತುವುದು ಮತ್ತು ಮಧ್ಯಪ್ರವೇಶ 
ಮಾಡುವಂತಿಲ್ಲ ಎಂಬುದು ನಮ್ಯ ನಿಯಮಗಳ ಭಾಗವಾಗಿದೆ. ಪ್ರತಿಯೊಂದು ಮಾತನ್ನೂ 
ಕೇಳಲಾಗುತ್ತದೆ ಮತ್ತು ಯಾವುದಾದರೂ ನ್ನಾಭಿಪ್ರಾಯಗಳದ್ದರೆ ನಾವು ಅದಕ್ಕೆ 
ಕಾರಣಗಳನ್ನು ಕೇಳಲದ್ದೇವೆ. ಇದನ್ನು ಪರಸ್ಪರ ಒಪ್ಪಿತವೇ ಎಂಬುದನ್ನು ಮಕ್ಕಳೇ ನಿರ್ಧಾರ 
ಮಾಡಲು ಜಡಲಾಗುತ್ತದೆ. ಇಂತಹ ಒಂದು ವ್ಯವಸ್ಥೆಯು ಪ್ರತಿಯೊಂದು ವಿಷಯವೂ 
ತನಗೆ ತಿಆದಿದೆ ಮತ್ತು ಯಾವತ್ತೂ ತಾನೇ ಮಾತನಾಡಬೇಕು ಮತ್ತು ಮೊದಲು ಉತ್ತರ 
ಕೊಡಬೇಕು ಎಂದು ಭಾವಿಸುವ ವಿದ್ಯಾರ್ಥಿಗಳಗೆ ಸಹಾಯವಾಗುತ್ತದೆ. ಅವರು ತಮಗೆ 
ಅವಕಾಶ ಸಿಗುವವರೆಗೂ ಕಾಯುವುದನ್ನು ಕಅತರು, ಇತರರ ಅಭಪ್ರಾಯಗಳನ್ನು 
ಗೌರವಿಸುವುದು ಹಾಗೂ ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದನ್ನು ಕಅತರು. 


-ಪೂಜಾ ವಿಷ್ಠ್ನೋಯ್‌, ಸಮಾಜದ ಸೂಕ್ಷ್ಯಪದರವಾಗಿ ಶಾಲೆ, (ಸ್ಥೂಲ್‌ ಆ್ಯಸ್‌ ಎ 
ಮೈಕ್ರೋಕಾಸ್ಕ್‌ ಆಫ್‌ ಸೊಸ್ಯೆಟ) ಮಟ-74 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


77 


